+ 3 


ಕರ್ನಾಟಿಕ ಪರಿಷತ್ತು 


01. ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 1164 
02. ಮಾನ್ಯ ವಿಧಾನ ಪರಿಷತ್‌ ಸದಸ್ಯರ ಹೆಸರು : ಶ್ರೀ ಕವಟಿಗಿಮಠ ಮಹಾಂತೇಶ ಮಲ್ಲಿಕಾರ್ಜುನ(ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ 
03. ಉತ್ತರಿಸುವ ದಿನಾಂಕ : 23-12-2021. 
04. ಉತ್ತರಿಸುವ ಸಚಿವರು : ಮಾನ್ಯ ಗೃಹ ಸಚಿವರು. 
ಉತ್ತರೆ 
ರಾಜ್ಯದಲ್ಲಿ ಮತ್ತೆ ಛಾಪಾ ಕಾಗದ ಹಗರಣ 4 ಹೌದು, 


ಮತ್ತು ನಕಲಿ ಇ-ಸ್ಟ್ಯಾಂಪ್‌ ಪೇಪರ್‌ಗಳ 
ನಕಲಿ ಛಾಪಾ ಕಾಗದ ಹಗರಣ ಮತ್ತು ನಕಲಿ ಇ-ಸ್ಟ್ರ್ಯಾಂಪ್‌ 


ಪೇಪರ್‌ಗಳ ಮಾರಾಟಿ ದಂಧಗೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ 
ಸಸಂಧಪ ಪವನ್‌ ಕುನವಯತ ಸರ್ಕಾರವು ಈ ಕೆಳಕಂಡಂತೆ ಕ್ರಮ ಕೈಗೊಳ್ಳುತ್ತಿದೆ. 


€ ಇಂತಹ ಚಟುವಟಿಕೆಗಳಲ್ಲಿ ಭಾಗಿಯಾದವರ 
| ವಿರುದ್ಧ ಪ್ರಕರಣಗಳನ್ನು ದಾಖಲಿಸಿಕೊಂಡು ದಸ್ತಗಿರಿ 


ಮಾರಾಟ ದಂಧೆ ತಲೆ ಎತ್ತಿರುವುದು 


i | SE SE ಮಾಡಿ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಿ ಸೂಕ್ತ 
ನಕಲಿ ಇಸ್ಟಾನ್‌ ಪೇಪರ್‌ಗಳ ಮಾರಾಟ ಕಾನೂನು ಕ್ರಮ ಜರುಗಿಸಲಾಗುತ್ತದೆ. 


ದಂಧೆಗೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಸರ್ಕಾರ 


ತೆಗೆದುಕೊಂಡ ಕಮಗಳೇನು: 
ಬ € ಬೀಟ್‌ ಕರ್ತವ್ಯ ನಿರ್ವಹಿಸುವ ಸಿಬ್ಬಂದಿಗಳಿಗೆ 


ಬೀಟ್‌ ವ್ಯಾಪ್ತಿಯಲ್ಲಿ ಮತ್ತು ಕೋರ್ಟ್‌ ಸುತ್ತಮುತ್ತ 
ಸದರಿ ದಂಥೆ ಮಾಡುವವರ ವಿರುದ್ಧ 
ನಿಗಾವಹಿಸುವಂತೆ ಸೂಕ್ತ ನಿರ್ದೇಶನ ನೀಡಲಾಗಿದೆ. 


‘ ೪ ಪೊಲೀಸ್‌ ಠಾಣಾ ಸರಹದ್ದುಗಳಲ್ಲಿ ನಡೆಸುವ 
ಜನಸಂಪರ್ಕ ಸಭೆ, ಮೊಹಲ್ಲಾ ಸಭೆ, ಗ್ರಾಮ 
ಸಭೆಗಳಲ್ಲಿ ಸಾರ್ವಜನಿಕರಿಗೆ ತಿಳುವಳಿಕೆ ನೀಡುತ್ತಿದ್ದು. 
ಇಂತಹ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ 


': ಭಾಗಿಯಾದಲ್ಲಿ ಕಾನೂನು ರೀತಿಯಲ್ಲಿ 
ಅನುಭವಿಸಬಹುದಾದ ತೊಂದರೆಗಳನ್ನು ವಿವರಿಸಿ 
ಸಾರ್ವಜನಿಕರಲ್ಲಿ ಜಾಗೃತಿಯನ್ನು 


ಮೂಡಿಸಲಾಗುತ್ತಿದೆ. 


ರಾಜ್ಯದಲ್ಲಿ ದಾಖಲಾದ ಪ್ರಕರಣಗಳ, ಆರೋಪಿಗಳ ಸ ಸಂಖ್ಯೆ ಹಾಗೂ 
ಇ) | ರಜದಲ್ಲಿ ಎಲ್ಲೆಲ್ಲಿ ಇಂತಹ ಪ್ರಕರಣಗಳು | ಪ್ರಕರಣದ ಪ್ರಸ್ತುತ ಹಂತದ ವಿವರ ಈ ಕೆಳಕಂಡಂತಿದೆ. 


ಪತ್ತೆಯಾಗಿವೆ: ಎಷ್ಟು ಜನವ ಆರೋಪಿಗಳನ್ನು 
ದಾಖಲಾದ 
ಪ್ರಕರಣಗಳು Wy ಹಂತ 


ದಸ್ತಗಿರಿ Slits. 
ಸಿಪಿಸಂ. 


Ta 2021 


ನಕಲಿ ಛಾಪಾ ಕಾಗದ ಮತ್ತು ನಕಲಿ 
ಇ-ಸ್ಟ್ರ್ಯಾಂಪ್‌ ಪೇಪರ್‌ಗಳ ಮಾರಾಟ 
ದಂಧೆಯಲ್ಲಿ ಸರ್ಕಾರಿ ನೌಕರರು, ವಕೀಲರು 
ಭಾಗಿಯಾಗಿರುವುದು ನಿಜವೇ: ಅವರನ್ನು 
ವಿಚಾರಣೆಗೊಳಪಡಿಸಲಾಗಿದೆಯೇ: ಅವರುಗಳು 
ಯಾರ್ಯಾರು: 
ಸದರಿ ಆರೋಪಿಗಳ ವಿಚಾರಣೆ ಯಾವ 
ಹಂತದಲ್ಲಿದೆ ಸದರಿ ಪ್ರಕರಣಗಳಲ್ಲಿ 
ಭಾಗಿಯಾಗಿದ್ದ ನೌಕರರು, ವಕೀಲರ ವಿರುದ್ಧ 
ಏನು ಕ್ರಮಗಳನ್ನು ಕೈಗೊಳ್ಳಲಾಗಿದೆ? (ವಿವರ 
ನೀಡುವುದು) 


HD 49 SDN 2021 


